KA/BG-GPO/2515/WPP-47/ 2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೨, ೨೦೧೦ (ಮಾರ್ಗಶಿರ ೧೧, ಶಕ ವರ್ಷ ೧೯೩೨) (ಸಂಚಿಕೆ ೪೭ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 








ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮಇ 66 ಮಅನಿ 2010, ಬೆಂಗಳೂರು, ದಿನಾಂಕ:6ನೇ ಅಕ್ಟೋಬರ್‌, 2010 

ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ 2010-11ನೇ ಸಾಲಿನಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ವಿದ್ಯಾವಂತ ನಿರುದ್ಯೋಗಿ 
ಮಹಿಳೆಯರಿಗೆ ಉಚಿತವಾಗಿ Computer Basic, Hardware (Including 7.೦. and Laptop Servicing) and Networking and Soft Skill 
ತರಬೇತಿಯನ್ನು ನೀಡಲು ಕೆ.ಟಿ.ಪಿ.ಪಿ. ಅಧಿನಿಯಮ 2000ದ ಪರಿಚ್ಛೇದ 9() ಮತ್ತು 90) ರಡಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ 

ಮಹಿಳಾ ಅಭಿವೃದ್ಧಿ ನಿಗಮ, ಬೆ೦ಗಳೂರು ಇವರನ್ನು ಟೆಂಡರ್‌ ಕರೆಯುವ ಹಾಗೂ ಅಂಗೀಕರಿಸುವ ಪ್ರಾಧಿಕಾರವೆಂದು ನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಕಮಲಮ್ಮ 
ಪಿ.ಆರ್‌.900 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಸಿಆಸುಇ 3 ಇಸಂಗ್ರ 2010(2), ಬೆಂಗಳೂರು, ದಿನಾಂಕ:28ನೇ ಆಗಸ್ಟ್‌, 2010 
ದಿನಾಂಕ:24.08.2010ರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 2 ಇಸಂಗ್ರ 2010(2)ರ ಸಂಖ್ಯೆಯನ್ನು “ಸಿಆಸುಇ 2 ಇಸಂಗ್ರ 2010 (2)”ರ 
ಬದಲು, “ಸಿಆಸುಇ 3 ಇಸಂಗ್ರ 2010(2)” ಎಂದು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಲಲಿತಾ ಹಾ. ಹಂದಿಗೋಳ 
ಪೀಠಾಧಿಕಾರಿ-1, (ಇ-ಆಡಳಿತ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 


(೧೪೯೧) 


೧೪೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨, ೨೦೧೦ ಭಾಗ - ೪ಎ 





PERSONNEL AND ADMINISTRATIVE REFORMS SECRETARIAT 
CORRIGENDUM 
No.DPAR 3 EPR 2010(2), Bengaluru, Dated:28th August, 2010 

The number of the notification, namely, DPAR 2 EPR 2010(2) Dated:24.08.2010 shall be read as "DPAR 3 EPR 2010(2)" 

instead of "DPAR 2 EPR 2010(2)". 
By Order and in the name of the Governor of Karnataka, 
LALITHA H. HANDIGOL 
PR-906 Desk Officer-1, (e-Governance) 
Department of Personnel and Administrative Reforms. 
REVENUE SECRETARIAT 
NOTIFICATION 
No.RD 86 LGP 2009, Bangalore, Dated:22" December, 2009 

The draft of the following rules further to amend the Karnataka Land Revenue Rules, 1966 which the Government of 
Karnataka proposes to make in exercise of the powers conferred by section 197 of the Karnataka Land Revenue Act, 1964 
(Karnataka Act 12 of 1964) is hereby published as required by said sub-section (1) of Section 197 of the Act for the information of all 
persons likely to be affected thereby and notice is hereby given that the said draft will be taken into consideration after expiry of 
thirty days from the date of as publication in the Official Gazette. 

Any objection or suggestion which may be received from any person with respect to the said draft before the expiry of the 
period specified above will be considered by the State Government. Objections or suggestions may be addressed to the Secretary 
to Government, Revenue Department, V floor, Il Stage, Multi-storied Building, Dr.B.R. Ambedkar Veedhi, Bangalore-560 001 

DRAFT RULES 
1. Title and Commencement: (1) these Rules may be called the Karnataka Land Revenue (Amendment) Rules, 2009. 
(2) They shall come into force from the date of their publication in the Official Gazette. 
2. Amendment of Rule 108J: In rule 108J of the Karnataka Land Revenue Rules, 1966,- 

(1) in sub-rule (1), after the words, "grant of land" the words "for agricultural purposes shall be jointly in the name of 
husband and wife” shall be inserted. 

(ii) in clause (i), for the words "fifteen years" the words "twenty five years" shall be substituted. 

By Order and in the name of the Governor of Karnataka, 
E. ESHWAR NAIK 
PR-922 Under Secretary to Government, 
Revenue Department (Land Grants). 
KARNATAKA LEGISLATIVE ASSEMBLY SECRETARIAT 
NOTIFICATION 
No.Acts-1/100/2004, Bangalore, Dated:28th October, 2010 

In exercise of the powers conferred by sub-section (3) of Section 15 read with section 13A of the Karnataka Legislature 
Salaries, Pensions and Allowance Act, 1956 (Karnataka Act 2 of 1957) the Secretary Karnataka Legislature with the approval of 
Special Board hereby makes the following rules further to amend the Karnataka Legislature Salaries, Pensions and Allowances 
(Grant of Advance to the members of Legislature for purchase of Motor Car or Motor Cycle) Rules, 1985, namely: 

1. Short Title and Commencement: (i) These rules may be called the Karnataka Legislature Salaries, Pensions and Allowances 
(Grant of Advance to the members of Legislature for purchase of Motor Car or Motor Cycle) (Amendment) Rules, 2010. 

(ii) They shall come into force with effect from the date of publication in the Official Gazette. 

2. Amendment of rule 4: In rule 4 of the Karnataka Legislature Salaries, Pensions and Allowances (Grant of Advance to the 


member of Legislature for purchase of Motor Car or Motor Cycle) Rules, 1985- 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨, ೨೦೧೦ ೧೪೯೩ 





(a) for the words "Rupees five lakhs" the words "Rupees ten lakhs” shall be substituted; and 


(b) the proviso shall be omitted. 


By Order and in the name of the Special Board, 
M. MANJUNATH 
PR-938 Joint Secretary, 
Karnataka Legislative Assembly. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಸಿಆಸುಇ 3 ಇಸಂಗ್ರ 2010(3), ಬೆಂಗಳೂರು, ದಿನಾಂಕ:28ನೇ ಆಗಸ್ಟ್‌, 2010 
ದಿನಾಂಕ:24.08.2010ರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 2 ಇಸಂಗ್ರ 2010(3)ರ ಸಂಖ್ಯೆಯನ್ನು “ಸಿಆಸುಇ 2 ಇಸಂಗ್ರ 2010 (3)”ರ 
ಬದಲು, “ಸಿಆಸುಇ 3 ಇಸಂಗ್ರ 2010(3)” ಎ೦ದು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಲಲಿತಾ ಹಾ. ಹಂದಿಗೋಳ 
ಪೀಠಾಧಿಕಾರಿ-1, (ಇ-ಆಡಳಿತ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
PERSONNEL AND ADMINISTRATIVE REFORMS SECRETARIAT 
CORRIGENDUM 
No.DPAR 3 EPR 2010(3), Bengaluru, Dated:28th August, 2010 


The number of the notification, namely, DPAR 2 EPR 2010(3) Dated:24.08.2010 shall be read as "DPAR 3 EPR 2010(3)" 
instead of "DPAR 2 EPR 2010(3)". 


By Order and in the name of the Governor of Karnataka, 
LALITHA H. HANDIGOL 
PR-907 Desk Officer-1, (e-Governance) 
Department of Personnel and Administrative Reforms. 
ಉನ್ನತ ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಡಿ 171 ಯುಆರ್‌ಸಿ 2010(2), ಬೆಂಗಳೂರು, ದಿನಾಂಕ:25ನೇ ಅಕ್ಟೋಬರ್‌, 2010 

ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು ಅಧಿನಿಯಮ, 2010, ಪ್ರಕರಣ 8ರನ್ವಯ, ಪ್ರೋ॥ ಕೆ.ಎಂ. ಕಾವೇರಿಯಪ್ಪ ವಿಶ್ರಾಂತ 
ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಐದು ವರ್ಷಗಳ ಅವಧಿಗೆ ಅಥವಾ ಸದರಿಯವರಿಗೆ 65 


ವರ್ಷ ಆಗುವವರೆಗೆ, ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್‌ನ ಕಾರ್ಯನಿರ್ವಾಹಕ 
ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಎಸ್‌. ಜಾಪಾಲಿ 

ಪಿ.ಆರ್‌.908 ಸರ್ಕಾರದ ಉಪ ಕಾರ್ಯದರ್ಶಿ, 
ಉನ್ನತ ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾನಿಲಯಗಳು) 
ಉನ್ನತ ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ ಸಂಖ್ಯೆ: ಇಡಿ 171 ಯುಆರ್‌ಸಿ 2010(1), ಬೆಂಗಳೂರು, ದಿನಾಂಕ:25ನೇ ಅಕ್ಟೋಬರ್‌, 2010 
ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು ಅಧಿನಿಯಮ, 2010, ಪ್ರಕರಣ 3() ರನ್ವಯ, ಡಾ| ಎಸ್‌.ಸಿ.ಶರ್ಮಾ, ಕುಲಪತಿಗಳು, 
ತುಮಕೂರು ವಿಶ್ವವಿದ್ಯಾನಿಲಯ, ತುಮಕೂರು, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಆರು ತಿಂಗಳ ಅವಧಿಯವರೆಗೆ ಮಾತ್ರ ಕರ್ನಾಟಕ ರಾಜ್ಯ 


ಉನ್ನತ ಶಿಕ್ಷಣ ಪರಿಷತ್‌ನ ಉಪಾಧ್ಯಕ್ಷರ ಸ್ಥಾನದಲ್ಲಿ ನಾಮ ನಿರ್ದೇಶನ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಸ್‌. ಜಾಪಾಲಿ 
ಪಿ.ಆರ್‌.909 ಸರ್ಕಾರದ ಉಪ ಕಾರ್ಯದರ್ಶಿ, 


ಉನ್ನತ ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾನಿಲಯಗಳು) 


೧೪೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨, ೨೦೧೦ ಭಾಗ - ೪ಎ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆಇ 689 ವೆಚ್ಚ-12/10, ಬೆಂಗಳೂರು, ದಿನಾಂಕ:26ನೇ ಅಕ್ಟೋಬರ್‌, 2010 

ಕೇಂದ್ರ ಸರ್ಕಾರವು 76600106 ೦6೧06 ಎಂದು ನಿಗದಿಪಡಿಸಿರುವ 86010೧೩! Centre for Urban and Environmental Studies 
(RCUES), ಹೈದರಾಬಾದ್‌ಗೆ ಕರ್ನಾಟಕದಲ್ಲಿನ 9 ನಗರ ಪ್ರದೇಶಗಳಲ್ಲಿ "ಸ್ತಂ-ರಹಿತ ನಗರ ಯೋಜನೆ'ಯ ಯೋಜನಾ ವರದಿಯನ್ನು ಸಿದ್ಧಪಡಿಸುವ 
ಕಾರ್ಯವನ್ನು ರೂ.160 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲ೦ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ನಗರಾಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ 
ನೀಡಿದೆ. 

RCUES, ಹೈದರಾಬಾದ್‌ ಸಂಸ್ಥೆಯಿಂದ ಉತ್ತಮ ಗುಣಮಟ್ಟದ ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ನಗರಾಭಿವೃದ್ಧಿ 
ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.910 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆಇ 906 ವೆಚ್ಚ-12/10, ಬೆಂಗಳೂರು, ದಿನಾಂಕ:27ನೇ ಅಕ್ಟೋಬರ್‌, 2010 

ಭಾಗ್ಯಲಕ್ಷ್ಮಿ ಯೋಜನೆಯ ಅಡಿ ಸೀರೆ ವಿತರಿಸುವ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಅಂಶಗಳಿಗೆ ಒಳಪಟ್ಟು ಸೇವೆಗಳನ್ನು 
ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

) ಫಲಾನುಭವಿಗಳ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರನ್ನು ಕರೆತರಲು ಸಾರಿಗೆ ವ್ಯವಸ್ಥೆಗೆ ಸರ್ಕಾರಿ ಬಸ್ಸುಗಳನ್ನು ಉಪಯೋಗಿಸಿ, 

ವಾಸ್ತವಿಕ ಮೊತ್ತವನ್ನು ಭರಿಸುವುದು. 

2) ಶಾಮಿಯಾನ, ತಾತ್ಕಾಲಿಕ ಶೌಚಾಲಯ, ಸಮಾರಂಭದ ವೇದಿಕೆ, ಕುರ್ಚಿಗಳು, ಬ್ಯಾನರ್‌ಗಳು, ಆಹ್ವಾನ ಪತ್ರಿಕೆ ಹಾಗೂ ಪ್ರಚಾರ 

ಸಾಮಗ್ರಿಗಳು ರೂ.20.00 ಲಕ್ಷಗಳು, ಇದಕ್ಕಾಗಿ ಸರ್ಕಾರಿ ಸಂಸ್ಥೆಗಳ ಸೇವೆಯನ್ನು ಆದ್ಯತೆಯ ಮೇರೆಗೆ ಬಳಸಿಕೊಳ್ಳುವುದು. 

3) ಮಕ್ಕಳಿಗೆ ಹಾಲು, ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ಕುಡಿಯುವ ನೀರಿನ ವ್ಯವಸ್ಥೆ ಇತ್ಯಾದಿಗಳಿಗೆ ರೂ.10.00 ಲಕ್ಷ. 

ಭಾಗ್ಯಲಕ್ಷ್ಮಿ ಯೋಜನೆಯ ಅಡಿ ಸೀರೆ ವಿತರಿಸುವ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ 
ದರದಲ್ಲಿ ಸಂಗ್ರಹಿಸುವುದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.911 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆಇ 739 ವೆಚ್ಚ-12/10, ಬೆಂಗಳೂರು, ದಿನಾಂಕ:26ನೇ ಅಕ್ಟೋಬರ್‌, 2010 

ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಕೋರಿರುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ ಕಾರ್ಯಕ್ರಮಗಳನ್ನು 
ಕನ್ನಡದಲ್ಲಿ ನಿರ್ಮಿಸಿ ದೂರದರ್ಶನ ವಾಹಿನಿಯಲ್ಲಿ ಬಿತ್ತರಿಸುವ ಕಾರ್ಯವನ್ನು ಸರ್ಕಾರಿ ಸ್ವಾಮ್ಯದ M/s Marketing Consultants and Agencies Ltd., 
(MC&A) ರವರಿಗೆ ನೇರವಾಗಿ ವಹಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ)ರಡಿ ಪ್ರದತ್ತವಾದ 
ಅಧಿಕಾರ ಚಲಾಯಿಸಿ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 

M/s Marketing Consultants and Agencies Ltd., ಸಂಸ್ಥೆಯು ಈ ಕಾರ್ಯವನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ 
ಕೆ.ಟಿ.ಪಿ.ಪಿ. ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸಬೇಕು. 1/೦೩ ಸಂಸ್ಥೆಯಿಂದ ಉತ್ತಮ ಗುಣಮಟ್ಟದ ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ 
ಸಂಗ್ರಹಿಸುವುದನ್ನು ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ದೃಢಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ಶೇಖರಪ್ಪ 
ಪಿ.ಆರ್‌.912 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨, ೨೦೧೦ ೧೪೯೫ 





ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 192 ಕೆಎಂಯು 2010, ಬೆಂಗಳೂರು, ದಿನಾಂಕ:23ನೇ ಅಕ್ಟೋಬರ್‌, 2010 

ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಬೆ೦ಗಳೂರು ನಗರ ಜಿಲ್ಲೆ, ಬೆ೦ಗಳೂರು ದಕ್ಷಿಣ ತಾಲ್ಲೂಕು, ಬೇಗೂರು ಗ್ರಾಮದಲ್ಲಿರುವ 
ಶ್ರೀ ನಾಗೇಶ್ವರ ದೇವಾಲಯವೂ ಸೇರಿದಂತೆ ಪಂಚಲಿಂಗೇಶ್ವರ ದೇವಾಲಯಗಳ ಸಮುಚ್ಚಯವನ್ನು “ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು 
ಮತ್ತು ಪುರಾತತ್ವ ನಿವೇಶನಗಳು ಮತ್ತು ಅವಶೇಷಗಳು ಅಧಿನಿಯಮ, 1961ರ ಕಲಂ 4(1)ರಡಿ” (ಕರ್ನಾಟಕ ಆಕ್ಟ್‌ ಆಫ್‌ 1962) ರಾಜ್ಯ ಸಂರಕ್ಷಿತ 
ಪಾರಂಪರಿಕ ಕಟ್ಟಡವೆಂದು ಘೋಷಿಸಲು ಅಭಿಪ್ರಾಯಪಟ್ಟಿದೆ. ಈ ಉದ್ದೇಶದಿಂದ ಸದರಿ ಕಟ್ಟಡವನ್ನು ರಾಜ್ಯ ಸಂರಕ್ಷಿತ ಪಾರಂಪರಿಕ ಕಟ್ಟಡವನ್ನಾಗಿ 
ಘೋಷಿಸಲು 60 ದಿನಗಳ ಅವಧಿಯೊಳಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿದೆ. 

ಈ ಕಟ್ಟಡವನ್ನು ರಾಜ್ಯ ಸಂರಕ್ಷಿತ ಪಾರಂಪರಿಕ ಕಟ್ಟಡವೆಂದು ಘೋಷಿಸುವ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಣೆಗಳು ಆಸಕ್ತಿದಾರರಿಂದ 
ಮೇಲ್ಮಾಣಿಸಿದ ಅವಧಿಯೊಳಗೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲ್ಪಟ್ಟರೆ, ಸರ್ಕಾರವು ಅದನ್ನು ಪರಿಶೀಲಿಸುವುದು. ಈ ಸಂಬಂಧ ಕುರಿತಾದ ಆಕ್ಷೇಪಣೆಗಳನ್ನು 
ಸರ್ಕಾರದ ಕಾರ್ಯದರ್ಶಿಗಳು, ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ, ನಂ.1, ನೆಲಮಹಡಿ, ವಿಕಾಸಸೌಧ, ಬೆಂಗಳೂರು-560 001 ಇವರಿಗೆ 
ಸಲ್ಲಿಸಬಹುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಭರ್ಕರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ). 
























































ಪರಿವಿಡಿ 
(ಅಧಿಸೂಚನೆ ಸಂಖ್ಯೆ: ಕಸಂವಾಪ್ರ 192 ಕೆಎಂಯು 2010 ದಿನಾಂಕ:21.10.2010) 
ಜಿಲ್ಲೆ ತಾಲ್ಲೂಕು | ಇರುವ ಸ್ಥಳ ಸ್ಮಾರಕ/ ಕಟ್ಟಡದ ಸಂರಕ್ಷಣೆಗೆ ಒಳಪಡ | ವಿಸ್ತೀರ್ಣ ಮೇರೆಗಳು ಒಡೆತನ ಷರಾ 
ಹೆಸರು ಬಹುದಾದ ರೆವಿನ್ಯೂ (ಚಿಕ್ಕುಬಂದಿ) 
ನಿವೇಶನ 
1 2 3 4 5 6 ಗೆ 8 9 
ಬೆ೦ಗಳೂರು | ಬೆ೦ಗಳೂರು | ಬೇಗೂರು | ಶ್ರೀ ನಾಗೇಶ್ವರ ಪಂಚಲಿಂಗೇಶ್ವರ 31541.00 | ಪೂರ್ವಕ್ಕೆ ದೇವಾಲಯದ ಕ್ರಯಕ್ಕೆ |ಸರ್ಕಾರ | 8ನೇ ಶತಮಾನದ 
ನಗರ ದಕ್ಷಿಣ ಗ್ರಾಮ ದೇವಾಲಯವು ದೇವಾಲಯಗಳ ಚ.ಅ. ಪಡೆದಿರುವ ಜಮೀನು ಸೇರಿದ ಪ್ರಾಚೀನ 
ಸೇರಿದಂತೆ ಸಮುಚ್ಛಯ ಪಶ್ಚಿಮಕ್ಕೆ: ಖಾಸಗಿರಯವರ ಮನೆ ದೇವಾಲಯವಾಗಿದೆ. 
ಪಂಚಲಿಂಗೇಶ್ವರ ಹಾಗೂ ಅದಕ್ಕೆ 
ದೇವಾಲಯಗಳ ಸೇರಿದ ಪ್ರದೇಶದ ಉತ್ತರಕ್ಕೆ: ಸರ್ವೆ ನಂ.394 ಮತ್ತು 
ಸಮುಚ್ಛಯ ವಿಸ್ತೀರ್ಣ ಕೆರೆ ಜಾಗ 
ದಕ್ಷಿಣಕ್ಕೆ: ಸರ್ಕಾರಿ ಶಾಲೆ 
ಎಂ.ಕೆ. ಭರ್ಕರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.913 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ 
ಇಲಾಖೆ (ಆಡಳಿತ ಕನ್ನಡ). 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 128 ಕೆಎಂಯು 2008, ಬೆಂಗಳೂರು, ದಿನಾಂಕ:25ನೇ ಅಕ್ಟೋಬರ್‌, 2010 
ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ಮೈಸೂರು ಜಿಲ್ಲೆಯ ಟಿ.ನರಸೀಪುರ ತಾಲ್ಲೂಕು ಸೋಮನಾಥಪುರ ಗ್ರಾಮದಲ್ಲಿರುವ 
ಪಂಚಲಿಂಗೇಶ್ವರ ದೇವಸ್ಥಾನವನ್ನು "ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕ ಮತ್ತು ಪುರಾತತ್ವ ನಿವೇಶನಗಳು ಮತ್ತು ಅವಶೇಷಗಳ 
ಅಧಿನಿಯಮ 1961ರ ಕಲಂ 4(1)ರಡಿ” (ಕರ್ನಾಟಕ ಆ್ಯಕ್ಸ್‌ 1962) ರಾಜ್ಯ ಸಂರಕ್ಷಿತ ಪಾರಂಪರಿಕ ಸ್ಮಾರಕವನ್ನಾಗಿ ಘೋಷಿಸಲು ಅಭಿಪ್ರಾಯಪಟ್ಟು, 
ಅದರಂತೆ 2008ರ ಡಿಸೆಂಬರ್‌ 4ನೇ ದಿನಾಂಕದ ಕರ್ನಾಟಕ ರಾಜ್ಯ ಪತ್ರದ “ಭಾಗ-4 ಎ” ರಲ್ಲಿ ದಿನಾಂಕ:12.11.2008ರ ಅಧಿಸೂಚನೆ ಸಂಖ್ಯೆ 
ಕಸಂವಾಪ್ರ 128 ಕೆಎಂಯು 2008ನ್ನು ಪ್ರಕಟಿಸಿ, ಅದರಿಂದ ಭಾದಿತರಾಗುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಪ್ರಕಟಿಸಿದ್ದರಿಂದ ಮತ್ತು 
ಸದರಿ ರಾಜ್ಯ ಪತ್ರವನ್ನು ದಿನಾಂಕ:04.12.2008ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿದ್ದು, ಈ ಬಗ್ಗೆ ಯಾವುದೇ ಅಕ್ಷೇಪಣೆಗಳು 
ಸ್ವೀಕೃತವಾಗಿಲ್ಲದಿರುವುದರಿ೦ಂದ ಈಗ "ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು ಅವಶೇಷಗಳ 
ಅಧಿನಿಯಮ 1961ರ ಕಲಂ 4 (3)” ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪರಿವಿಡಿಯಲ್ಲಿ ವಿವರಿಸಿರುವ ಮೈಸೂರು ಜಿಲ್ಲೆಯ ಟಿ. ನರಸೀಪುರ 


೧೪೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨, ೨೦೧೦ ಭಾಗ - ೪ಎ 





ತಾಲ್ಲೂಕು ಸೋಮನಾಥಪುರ ಗ್ರಾಮದಲ್ಲಿರುವ ಪಂಚಲಿಂಗೇಶ್ವರ ದೇವಸ್ಥಾನವನ್ನು “ರಾಜ್ಯ ಸಂರಕ್ಷಿತ ಪಾರಂಪರಿಕ ಸ್ಮಾರಕ”ವೆಂದು ಈ ಮೂಲಕ 
ಘೋಷಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಭರ್ಕರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ). 




















ಪರಿವಿಡಿ 
ಅಧಿಸೂಚನೆ ಸಂಖ್ಯೆ: ಕಸಂವಾಪ್ರ 128 ಕೆಎಂಯು 2008 ದಿನಾಂಕ:25.10.2010 
ಜಿಲ್ಲೆ ತಾಲ್ಲೂಕು ಇರುವ ಸ್ಥಳ ಸ್ಮಾರಕ/ ಕಟ್ಟಡದ ಸಂರಕ್ಷಣೆಗೆ ಒಳಪಡ ವಿಸ್ತೀರ್ಣ ಮೇರೆಗಳು (ಚಕ್ಕುಬಂದಿ) ಒಡೆತನ ಷರಾ 
ಹೆಸರು ಬಹುದಾದ ರೆವಿನ್ಯೂ 
ನಿವೇಶನ 
1 2 3 4 5 6 7 8 9 
ಮೈಸೂರು | ಟಿ.ನರಸೀಪುರ | ಸೋಮ ಶ್ರೀ 4 ಎಕರೆ 20 ಸ.ನಂ.33ರಲ್ಲಿ 1.17 ಪೂರ್ವಕ್ಕೆ:| ಊರು ಸರ್ಕಾರಿ | ಕ್ರಿಶ.13ನೇ 
ನಾಥಪುರ | ಪಂಚಲಿಂಗೇಶ್ವರ ಗುಂಟೆ ಗುಂಟೆ ಶತಮಾನಕ್ಕೆ ಸೇರಿದ 
ದೇವಸ್ಥಾನ ಸ.ನಂ.34ರಲ್ಲಿ 0.27 ಟು ಹೋಯ್ದಳರ 
ಗುಂಟೆ ಹಿಮ ಕಾಲದ ದೇವಸ್ಥಾನ 
(ಉದ್ಯಾನವನವಾಗಿ ಉತ್ತರಕ್ಕೆ: | ರಸ್ತೆ 
ಜುತ್ತದು ದಕ್ಷಿಣಕ್ಕೆ: | ಸ.ನಂ.37 ಮತ್ತು 
ಸ.ನಂ.35ರಲ್ಲಿ 1.00 ಸ.ನಂ.695ರ 
ಎಕರೆ ದೇವಸ್ಥಾನದ ಜಮೀನು 
ಮಗ್ಗಲು ಖರಾಬು 
ಸ.ನಂ.36ರಲ್ಲಿ 1.16 
ಗುಂಟೆ ದೇವಸ್ಥಾನ 






































ಎಂ.ಕೆ. ಭರ್ಕರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ 
ಇಲಾಖೆ (ಆಡಳಿತ ಕನ್ನಡ). 


ಪಿ.ಆರ್‌.914 


URBAN DEVELOPMENT SECRETARIAT 
NOTIFICATION 
No.UDD 137 BEMAPRA 2010, Bangalore, Dated:21st October, 2010 
In exercise of the powers conferred under Section 13-E of Karnataka Town and Country planning Act, 1961, the 
Government of Karnataka proposes to make amendments to Zonal Regulations of Master plans of the Local planning Areas 
approved by the Government, This Notification supersedes the earlier Notification No.UDD 522 MyAaPra 2005 Dated:10.03.2006 
and No.UDD 285 MyAaPra 2006 Dated:18.12.2006 issued by the State Government. 
Any objections of suggestions from the public on this amendment may be addressed to the Secretary to Government, 
Urban Development Department, Vikasa Soudha, Bangalore-560 001, within thirty days of this publication. Objections/ Suggestions 
received after the stipulated date will not be considered by the State Government. 
Proposed Amendment 
I. Approval of Sub-division of plot or Layout plan 
A. Residential purpose: 
Sanctioning of a layout plan for residential purpose shall be subject to the following conditions in all the local planning 
areas of the State where Master plans are approved by the State Government. 
| The land in question is converted for residential purpose. 
||, The land shall have access from the public road and the use of land shall be in accordance with the proposals of the 


Master plan. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨, ೨೦೧೦ ೧೪೯೭ 





Ill. A minimum of fifteen percent of the total extent shall be reserved for parks and open spaces. 
IV. A minimum of ten percent of the total extent shall be reserved for civic amenities. 
V. After providing for roads as per minimum standards prescribed and also the roads proposed in the approved Master 
Plan, the remaining area shall be provided for residential sites. 
VI. The area earmarked for parks and open spaces, civic amenities, and roads shall be handed over to the authority 
through a relinquishment deed free of cost for maintenance. In case of Planning Authorities (other than Urban 
Development Authorities) it shall be handed over to the Local Authority through a relinquishment deed free of cost. 
VI. The Authority shall collect the fee under Section 18 of the K.T.C.P. Act and development charges and any other fees 
and charges prescribed by the Government from time to time. 
B. Non residential purpose: 

Sanctioning of a layout plan for non-residential purpose shall be subject to the following conditions in all the local planning 

areas of the State where Master Plans are approved by the State Government. 

i  Theland in question is converted for non-residential purpose. 

iii The land shall have access from the public road and the use of land shall be in accordance with the proposals of the 
Master plan. 

iil: A minimum of fifteen percent of the total extent shall be reserved for parks and open spaces. 

iv. A minimum of five percent of the total extent shall be reserved for civic amenities. 

v. A minimum of five percent of the total extent shall be reserved for vehicle parking and this shall be in addition to the 
parking space prescribed in the Zonal Regulations as per the total floor area of the building. 

vi. After providing for roads as per minimum standards prescribed and also the roads proposed in the approved Master 
Plan, the remaining area shall be provided for nonresidential sites. 

vii. The area earmarked for parks and open spaces, civic amenities, parking area and roads shall be handed over to the 
authority through a relinquishment deed free of cost for maintenance in case of Planning Authorities (other than 
Urban Development Authorities) it shall be handed over to the Local Authority through a relinquishment deed free of 
cost. 

viii. The Authority shall collect the fee under Section 18 of the K.T.C.P. Act and development charges and any other fees 
and charges prescribed by the Government from time to time. 

I. Approval of single plot: 
A. Residential purpose: 

Any extent of land can be approved as single plot subject to the following conditions: 

i Theland in question is converted for residential purpose. 

iii The land shall have access from the public road and the use of land shall be in accordance with the Master plan. 

iii The Authority shall collect the fee under Section 18 of the K.T.C.P. Act and development charges and any other fees 
and charges prescribed by the Government charges and any other fees and charges prescribed by the Government 
from time to time. 

iv. Incase owner of any land who has obtained approval for single plot desires to sub-divide his plot at a later stage, he 
shall obtain approval of the Authority for sub-division of plot as per the prescribed norms. 

B. Non residential purpose: 

Any extent of land can be approved as single plot subject to the following conditions: 

i  Theland in question is converted for non residential purpose. 

iii The land shall have access from the public road and the use of land shall be in accordance with the proposals of the 


Master plan. 


೧೪೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨, ೨೦೧೦ ಭಾಗ - ೪ಎ 





iii A minimum of ten percent of the total extent shall be reserved for parks and open space and five percent of the total 
extent shall be reserved for vehicle parking which shall be in addition to the parking space prescribed in the Zonal 
Regulations as per the total floor area of the building. 
iv. The area earmarked for parks and open spaces and vehicle parking shall be maintained by the land owner and this 
land shall not be used for any other purpose by the land owner. 
v. The Authority shall collect the fee under Section 18 of the K.T.C.P. Act and development charges and any other fees 
and charges prescribed by the Government from time to time. 
vi. Incase owner of any land who has obtained approval for single plot desires to sub-divide his plot at a later stage, he 
shall obtain approval of the Authority for sub-division of plot as per the prescribed norms. 
By Order and in the name of the Governor of Karnataka, 
M.M. HIREMATH 
PR-916 Under Secretary to Government, 
Urban Development Department. 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 382 ಪಿಎಂಎಸ್‌ 2010, ಬೆಂಗಳೂರು, ದಿನಾಂಕ:26ನೇ ಅಕ್ಟೋಬರ್‌, 2010 
1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ ಕಲಂ 7ರ (ಕೇಂದ್ರ ಕಾಯ್ದೆ ಎಕ್ಸ್‌ ವಿ-1872) ಅನ್ವಯ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ಹಿಲ್ಲಾ ಕಾಸ್ತೆಲಿನೊ. ನ್ಯಾಯವಾದಿಗಳು, ಮಣಿಪಾಡಿ ಮನೆ, ಬಂಟಕಲ್‌ ಅಂಚೆ, ಶಿರ್ವ ಗ್ರಾಮ, ಉಡುಪಿ ತಾಲ್ಲೂಕು, 
ಉಡುಪಿ ಜಿಲ್ಲೆ ಇವರನ್ನು ಮೇಲಿನ ಕಾಯ್ದೆಯಡಿ ಕಾರ್ಯ ನಿರ್ವಹಿಸಲು ಕ್ರಿಶ್ಚಿಯನ್‌ ಜನಾಂಗದ ವಿವಾಹ ನೊಂದಣಾಧಿಕಾರಿಯನ್ನಾಗಿ ಉಡುಪಿ 
ಜಿಲ್ಲೆಯ ಆಡಳಿತ ವ್ಯಾಪ್ತಿಗೆ ಮಾತ್ರ ಸೀಮಿತಗೊಳಿಸಿ, ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ತಕ್ಷಣದಿ೦ದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆಲಿಸ್‌ ಗೊನ್ನಾಲ್ವಿಸ್‌ 
ಪಿ.ಆರ್‌.915 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 
ಅಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 98 ಸಮನ್ವಯ 2010, ಬೆ೦ಗಳೂರು, ದಿನಾಂಕ:26ನೇ ಅಕ್ಟೋಬರ್‌, 2010 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಮೆಮೊರಾಂಡಂ ಆಫ್‌ ಅಸೋಸಿಯೇಷನ್‌ ಅಂಡ್‌ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ 
ಆರ್ಟಿಕಲ್‌ 23 ಮತ್ತು 221ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಯೋಗೇಂದ್ರ ತ್ರಿಪಾಠಿ ಭಾ.ಆ.ಸೇ., ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಇವರನ್ನು ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ 
(ವರ್ಗಾವಣೆ ಹೊಂದಿರುವ ಡಾ| ಎಸ್‌.ಎಂ. ಜಾಮ್‌ದಾರ್‌ ಭಾ.ಆ.ಸೇ. ರವರ ಜಾಗದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ಮೆಮೊರಾಂಡಂ ಆಫ್‌ ಅಸೋಸಿಯೇಷನ್‌ ಅಂಡ್‌ ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ನ ಆರ್ಟಿಕಲ್‌ 30(1(ಎ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಯೋಗೇಂದ್ರ ತ್ರಿಪಾಠಿ, ಭಾ.ಆ.ಸೇ. ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ ಇವರನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ 
ನಿರ್ದೇಶಕರನ್ನಾಗಿ (ವರ್ಗಾವಣೆ ಹೊಂದಿರುವ ಡಾ| ಎಸ್‌.ಎಂ. ಜಾಮ್‌ದಾರ್‌ ಭಾ.ಆ.ಸೇ. ರವರ ಜಾಗದಲ್ಲಿ) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಪಿ.ಆರ್‌.918 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


